ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 12-03-2021 ಪ್ರಶ್ನೆ ಸಂಖ್ಯೆ: 879(1134) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತ್ತರಿಸುವ ಸಚಿವರು: ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


ವಿಷಯ : ತೋಟಗಾರಿಕೆ ಇಲಾಖೆ ಯೋಜನೆ ಮತ್ತು ಕಾರ್ಯಕ್ರಮಗಳ ಶುರಿತು 


(ಅ) ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ತೋಟಗಾರಿಕೆ ಇಲಾಖಾ ಅಧೀನ 
ಕಛೇರಿಗಳು ಯಾವುವು; ಈ ಕಛೇರಿಗಳ ಸಂಪರ್ಕ ವಿಳಾಸ ಮತ್ತು ಅಧಿಕಾರಿಗಳ ದೂರವಾಣಿ 
ಸಂಖ್ಯೆಗಳು ಯಾವುವು; ಈ ಕಛೇರಿಗಳಲ್ಲಿ ಮಂಜೂರಾತಿಯಾದ ಹುದ್ದೆಗಳ ಸಂಖ್ಯೆ ಎಷ್ಟು ; 
ಕೊರತೆಯನ್ನು ಯಾವಾಗ ತುಂ೦ಬಲಾಗುವುದು; (ಜಿಲ್ಲಾವಾರು ಮತ್ತು ಕಛೇರಿವಾರು ವಿವರ 
ನೀಡುವುದು) 


(ಆ) 2020-21 ನೇ ಸಾಲಿನಲ್ಲಿ ಅನುಷ್ಠ್ಮಾನಗೊಳಿಸುತ್ತಿರುವ ಯೋಜನೆಗಳು ಯಾವುವು; 
ಅವುಗಳ ಮಾರ್ಗಸೂಚಿಗಳು ಯಾವುವು; ಈ ಯೋಜನೆಗಳಲ್ಲಿ ರೈತರ ಆಯ್ಕೆಗೆ ಇರುವ 
ಮಾನದಂಡಗಳು ಯಾವುವು ; ಸರ್ಕಾರದಿಂದ ಈ ಯೋಜನೆಗಳಿಗೆ ಬಿಡುಗಡೆಯಾದ 
ಅನುದಾನವೆಷ್ಟು ; ಬಿಡುಗಡೆಗೆ ಬಾಕಿಯಿರುವ ಅನುದಾನವೆಷ್ಟು; (ಯೋಜನೆವಾರು 
ಮಾಹಿತಿಯನ್ನು ಒದಗಿಸುವುದು) 


(ಇ) ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅಲ್ಸಾವಧಿ ಬೆಳೆಯನ್ನು ಬೆಳೆಯಲು ಮತ್ತು ನೀರಾವರಿ 
ಸೌಲಭ್ಯವನ್ನು ಒದಗಿಸಲು ಇಲಾಖೆಯಿಂದ ಕ್ರಮ ವಹಿಸಲಾಗಿದೆಯೇ ; ತೋಟಗಾರಿಕೆ ಬೆಳೆ 
ಪ್ರದೇಶದ ವಿಸ್ಲೀರ್ಣ ಹೆಚ್ಚಳಕ್ಕೆ ಇಲಾಖೆಯಿಂದ ಕೈಗೊಂಡ ಕಾರ್ಯಕ್ರಮಗಳು ಯಾವುವು? 


